4. 


PR 


ಟೆ 
ಕರ್ನಾಟಕ ವಿಧಾನ ಪರಿಷತ್ತು 

ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 701 

ಸದಸ್ಯರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚೆಯ್ಯ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾ೦ಕ 04.03.2021 

ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 


KRKKE 


ಪ್ರಶ್ನೆ 


ಉತ್ತರ 


* ರಾಜ್ಯದಲ್ಲಿನ ಎಲ್ಲಾ ವಿದ್ಯುತ್‌ ಗ್ರಾಹಕರು ಬಳಸುವ 


ಅ) | ಕೊಡಗು ಜಿಲ್ಲೆಯಲ್ಲಿನ ಕಾಫಿ ಚೆಳೆಗಾರರು 
ತಮ್ಮ ಕಾಫಿ ಬೆಳೆಗೆ ಸ್ಟಿಂಕ್ಷರ್‌ ಮಾಡಲು ವಿವಿಧ ರೀತಿಯ ವಿದ್ಯುತ್‌ ಬಳಕೆಗೆ ಜಕಾತಿಗಳನ್ನು 
ವರ್ಷದಲ್ಲಿ 3 ತಿಂಗಳು ಮಾತ್ರ ನಿಗದಿಪಡಿಸಿ ವಿದ್ಯತ್‌ ದರಗಳನ್ನು ನಿಗದಿಪಡಿಸುವುದು 
ಉಪಯೋಗಿಸುವ ಪಂಪ್‌ಸೆಟ್‌ಗಳಿಗೆ ಇಡೀ] ಕರ್ನಾಟಕ ಬಿದ್ಯುಚ್ಮಕ್ತಿ ನಿಯಂತ್ರಣ ಆಯೋಗದ 
ವರ್ಷಕ್ಕೆ ಅನ್ವಯಿಸುವಂತೆ ಕನಿಷ್ಟ ದರ ವ್ಯಾಪ್ತಿಗೆ ಒಳಪಟ್ಟಿದ್ದು, ಸರ್ಕಾರದ ವ್ಯಾಪಿಗೆ 
ನಿಗದಿ ಮಾಡಿ ' ಹಣ ವಸೂಲಿ ಬರುವುದಿಲ್ಲ: 
ಮಾಡುತ್ತಿರುವುದರಿಂದ, ಈಗಾಗಲೇ ಅದರಂತೆ, ಕರ್ನಾಟಕ. ವಿದ್ಯುಚ್ಛಕ್ತಿ ನಿಯಂತ್ರಣ 
ನಷ್ಟದಲ್ಲಿರುವ ಕಾಫಿ ಬೆಳೆಗಾರರು ಮತ್ತಷ್ಟು | ಆಯೋಗವು ಕಾಲಕಾಲಕ್ಕೆ, ಅನುಮೋದಿಸಿ 
ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವುದು ವಿಗದಿಪಡಿಸುವ ದರಗಳಂತೆ ರಾಜ್ಯದಲ್ಲಿನ ಖಾಸಗೀ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ತೋಟಗಾರಿಕೆ ನರ್ಸರಿಗಳು, ಕಾಫಿ, ಟೀ ಮತ್ತು ರಬ್ಮರ್‌ 
ಪ್ಲಾಂಟೀಷನ್‌ಗಳನ್ನು ಹೊಂದಿರುವ 10 ಹೆಚ್‌.ಪಿ. 
ಆ) | ಬಂದಿದಲ್ಲಿ, ಸದರಿ ಪಂಪ್‌ಸೆಟ್‌ಗಳಿಗೆ ಅವು ವರೆಗಿನ ಹಾಗೂ 1೫ ಹೆಚ್‌.ಪಿ ಗೂ ಮೇಲ್ಬಟ್ಟಿ ವಿದ್ಯುತ್‌ 
ವರ್ಷದಲ್ಲಿ ಬಳಕೆಯಾಗುವ 3 ತಿಂಗಳುಗಳಿಗೆ ಸ್ಥಾವರಗಳ ಗ್ರಾಹಕರುಗಳು ವಿದ್ಯುತ್‌ 
ಮಾತ್ರ ಅನ್ವಯಿಸುವಂತೆ ಕನಿಷ್ಠ ದರ ನಿಗದಿ ಬಳಕೆಗನುಸಾರವಾಗಿ ವಿದ್ಯುತ್‌ ಶುಲ್ಕವನ್ನು 
ಮಾಡಿ ವಸೂಲಿ ಮಾಡಲು ಸರ್ಕಾರ ಈ ಪಾವತಿಸಬೆಣಾಗಿರುತದೆ. 
ಕೊಡಲೇ ಕುಮ ವಹಿಸುವುದೇ: 
ಕಳೆದ ಹಲವಾರು ಪರ್ಷಗಳಲ್ಲಿ ಸಂಭವಿಸಿದ ರಾಜ್ಯ ಸರ್ಕಾರವು 2020-21ನೇ ಸಾಲಿನ ಆಯವ್ಯಯದ 


ಇ) 


ಪ್ರಕೃತಿ ವಿಕೋಪದಿಂದ ಕಾಫಿ ಬೆಳೆ 
ಹಾಳಾಗಿರುವುದು ಮತ್ತು ಸತತ ಬೆಲೆ 
ಕುಸಿತದಿಂದಾಗಿ ಕೊಡಗಿನ ಕಾಫಿ ಬೆಳೆಗಾರರು 
ತೀವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವುದನ್ನು 
ಪರಿಗಣಿಸಿ ಕೊಡಗು ಜಿಲ್ಲೆಯಲ್ಲಿನ ಕಾಫಿ 
ಬೆಳೆಗಾರರು ಬಳಸುವ 10 ಅಶ್ಯಶಕಿವರೆಗಿನ 
ಪಂಪ್‌ಸೆಟ್‌ಗಳಿಗೆ ಉಚಿತ ವಿದ್ಯುತ್‌ ಪೂರೈಕೆ 
ಮಾಡಲು ಸರ್ಕಾರ ಈ ಕೂಡಲೇ ಕ್ರಮ 
ವಹಿಸುವುದೇ? 


'ಕಂಡಿಕೆ-197 ರಲ್ಲಿ "ಸಣ್ಣ ಮತ್ತು ಮಧ್ಯಮ ಕಾಪಿ ಮತ್ತು 


ಟೀ ಬೆಳೆಗಾರರ 10 ಹೆಚ್‌.ಪಿ.ವರೆಗಿನ ಪಂಪುಸೆಟ್ಟುಗಳ 


ವಿದ್ಯತ್‌ ಶುಲ್ಕವನ್ನು ಮರುಪಾವತಿಸಲು . ಒಂದು 
ಯೋಜನೆಯನ್ನು ರೂಪಿಸಲಾಗುವುದು" ಎಂದು 
ಘೋಷಿಸಲಾಗಿರುತ್ತದೆ. 


ಆದರೆ, "ರಾಜ್ಯದಲ್ಲಿ ಕೋವಿಡ್‌-19 ಬಿಂದ ಉಂಟಾಗಿರುವ 
ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿ ನಲ್ಲಿ 


ಸಂಪನ್ಮೂಲವನ್ನು ಕ್ರೋಢೀತರಿಸಲು ವೆಚ್ಚದ 
ಬಾಬ್ರಿನಲ್ಲಿ ಮಿತವ್ಯಯವನ್ನು ಪಾಲಿಸುವುದು 
ಅನಿವಾರ್ಯವಾಗಿದೆ ಮತ್ತು ಈಗಾಗಲೇ ರೈತರಿಗೆ 


ಪಿ.ಎಂೆ.ಎಸ್‌.ವೈನಸಂತಹ ಹಲವು ಯೋಜನೆಗಳನ್ನು 
ಘೋಷಿಸಲಾಗಿರುವುದರಿಂದ ಸದರಿ ಘೋಷಣೆಯನ್ನು 
ಕೈಬಿಡಲಾಗಿರುತ್ತದೆ. 


ಸಂಖ್ಯೆ: ಎನರ್ಜಿ 49 ಇಬಿಎಸ್‌ 2021 


a aed ರ 
(ಬಿ.ಎಸ್‌.ಯಡಿಯೂರಪ್ಪ) ವ 


ಮುಖ್ಯಮಂತ್ರಿ 


